ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಡೀಮ್ತ್‌ ಡೇಟ್‌ಗಳನ್ನು ನಿಗಧಿಪಡಿಸುವ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದಚುನಾಯಿತರಾದವರು):- 
819 (706) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮುಂ೦ಬದಡಿಗೆ ಸಂಬಂಧಿಸಿದಂತೆ ಡೀಮ್ಹ್‌ ಡೇಟ್‌ ನಿಗದಿಪಡಿಸಲು ಇರುವ ನಿಯಮಗಳೇನು ; ನಿಯಮದ 
ಆದೇಶದ ಪ್ರತಿ ನೀಡುವುದು ; ಎಷ್ಟು ಐ.ಎ.ಎಸ್‌./ಐ.ಪಿ.ಎಸ್‌ ಅಧಿಕಾರಿಗಳಿಗೆ ಡೀಮ್ಹ್‌ ಡೇಟ್‌ ನೀಡಿ 
ಮುಂಬಡ್ತಿ ನೀಡಲಾಗಿದೆ; ಎಷ್ಟು ವರ್ಷಗಳ ಕಾಲ ಡೀಮ್ತ್‌ ಡೇಟ್‌ ನೀಡಲಾಗಿದೆ; 


(ಆ) ಮುಂಬಡ್ತಿಯನ್ನು ನೀಡುವ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಈ ಮುಂಬಡಿ 
ದಿನಾಂಕವನ್ನು ಈ ಹಿಂದೆಯೇ ಮುಂಬಡಿಿ ಹೊಂದಿರುವಂತೆ ಪರಿಗಣಿಸಲಾಗಿದೆ; ಇದಕ್ಕೆ ಇರುವ 
ಮಾನದಂಡಗಳೇನು; 


(ಇ) ವಪಾಸವವಾಗಿ ಮುಂಬಡಿ ಹೊಂದಿರುವ ದಿನಾಂಕದಿಂದ ಹಿಂದಿನ ದಿನಾಂಕದಲ್ಲಿ ಮುಂಬಡ್ತಿ 
ಹೊಂದಿರುವಂತೆ ಪರಿಗಣಿಸಲಾಗಿದೆ ಎಂಬುದಾಗಿ ತಿಳಿಸಿ ನಿಗದಿಪಡಿಸುವ ದಿನಾಂಕವುಗರಿಷ್ಠ ಎಷ್ಟು 
ವರ್ಷಗಳ ವರೆಗಿನ ಮಿತಿಗೆ ಒಳಹಟ್ಟಿದೆ ; ಡೀಮ್ಹ್‌ ಡೇಟ್‌ಗಳನ್ನು ನಿಗದಿಪಡಿಸುವಲ್ಲಿ ಅವ್ಯವಹಾರ 
ಬಷ್ಠಾಚಾರವಾಗಿರುವ ಕುರಿತು ಎಷ್ಟು ಪ್ರಕರಣಗಳು ವರದಿಯಾಗಿವೆ; 


(ಈ) ವಾಸ್ತವವಾಗಿ ಮುಂಬಡ್ತಿ ಹೊಂದಿರುವ ದಿನಾಂಕದಿಂದ 3 ರಿಂದ 13 ವರ್ಷಗಳವರೆಗಿನ ಹಿಂದಿನ 
ದಿನಾಂಕವನ್ನು ಮುಂಬಡಿ ಹೊಂದಿರುವಂತೆ ಪರಿಗಣಿಸಿ ನಿಗದಿಪಡಿಸಲು ನಿಯಮದಲ್ಲಿ 
ಅವಕಾಶವಿದೆಯೇ ; ಇದ್ದಲ್ಲಿ ಯಾವ ನಿಯಮದ ಪ್ರಕಾರ 3 ರಿಂದ 13 ವರ್ಷಗಳವರೆಗಿನ ಹಿಂದಿನ 


ದಿನಾಂಕವನ್ನು ಡೀಮ್ಹ್‌ ಟು ಬಿ ಪ್ರಮೋಟೆಡ್‌ ಎಂದು ಪರಿಗಣಿಸಲು ಅವಕಾಶವಿದೆ? (ಸದರಿ ನಿಯಮದ 
ಪ್ರತಿಯನ್ನು ಒದಗಿಸುವುದು) 


